ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ ; 10 ನೇ ಮಾರ್ಚ್‌, 2020 


ಚಾಮರಾಜನಗರದಲ್ಲಿ ಬಸ್‌ ತೆಂಗುದಾಣಗಳನ್ನು ನಿರ್ಮಿಸುವ ಬಗ್ಗೆ 
ಶ್ರೀ ಎಸ್‌. ನಾಗರಾಜ್‌(ಸಂದೇಶ್‌ ನಾಗರಾಜ್‌(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) :- 
564 (567) ಮಾನ್ಯ ಪೌರಾಡಳಿತ ಹಾಗೂ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಚಾಮರಾಜನಗರದಲ್ಲಿ ಸಂತೇಮರಹಳ್ಳಿ ಗುಂಡ್ಲುಪೇಟೆ ವೃತ್ತ, ಜಿಲ್ಲಾ ಆಸ್ಪತ್ರೆ ಎದುರು, ಲಾರಿ ನಿಲ್ದಾಣದ ಬಳಿ ಅಪಾರ 
ಸಂಖ್ಯೆಯ ಜನರು ಬಸ್‌ಗಳನ್ನು ಹತ್ತಲು, ಬಿಸಿಲು ಮಳೆಯಲ್ಲಿ ಕಾಯುತ್ತಾ ನಿಂತುಕೊಳ್ಳಬೇಕಾದ ಪರಿಸ್ಥಿತಿ ಇದ್ದು, ಜನರಿಗೆ 
ಅನಾನುಕೂಲ ಉಂಟಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಮೇಲ್ಕಂಡ ಸ್ಥಳಗಳಲ್ಲಿ ಬಸ್‌ಗಾಗಿ ನಿರೀಕ್ಷಿಸುತ್ತಾ ನಿಲ್ಲುವ ಜನರಿಗೆ ಕುಳಿತುಕೊಳ್ಳಲು, ಮಳೆ ಬಿಸಿಲಿನಿಂದ ರಕ್ಷಣೆ ಪಡೆಯಲು 
ಬಸ್‌ ತಂಗುದಾಣಗಳನ್ನು ಬಸ್‌-ಬೇ ಗಳನ್ನು ನಿರ್ಮಿಸಲು ಕ್ರಮ ಜರುಗಿಸಲಾಗುವುದೇ? 


